ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1331(1647) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಎತ್ತಿನಹೊಳೆ ಏತ ವೀರಾವರಿ ಯೋಜನೆಯ ಕಾಮಗಾರಿಗಳ ಕುರಿತು 


(ಅ) ಎತ್ತಿನಹೊಳೆ ಹಿತ ಬೀರಾವರಿ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು; 
ಯೋಜನೆಯ ಒಟ್ಟಿ ಅಂದಾಜು ವೆಚ್ಚವೆಷ್ಟು; ಈವರೆಗೆ ಪಾವತಿಸಲಾದ ಮೊತ್ತವೆಷ್ಟು; 
ಪಾವತಿಸಲು ಬಾಕಿಯಿರುವ ಮೊತ್ತವೆಷ್ಟು; 


(ಆ) ಈ ಯೋಜನೆಯಲ್ಲಿ ಕೆಲಸ ಮಾಡುತ್ತಿರುವ ಗುತ್ತಿಗೆದಾರರು ಯಾರು; ಅವರು ಈತನಕ 
ಮಾಡಿದ ಮತ್ತು ಮಾಡಲಿರುವ ಕಾಮಗಾರಿಗಳು ಯಾವುವು; ಗುತ್ತಿಗೆಯ ಅವಧಿ 
ಪೂರ್ಣಗೊಳ್ಳವ ದಿನಾಂಕ ಯಾವುವು; (ಗುತ್ತಿಗೆದಾರರ ಹೆಸರು, ವಿಳಾಸ ಮತ್ತು ಮಾಡಿರುವ 
ಕಾಮಗಾರಿ ಹೆಸರುವಾರು ಪೂರ್ಣ ವಿವರ ನೀಡುವುದು) 


(ಇ) ಈ ಯೋಜನೆಯಲ್ಲಿ ಯಾವುದಾದರೂ ಕಾಮಗಾರಿಗೆ ಇ.ಎಫ್‌.ಐ (.೯.)ಪ್ರಕಾರ ಹಣ 
ನೀಡಲಾಗಿದೆಯೇ? (ಬೀಡಿದ್ದದೆ, ಗುತ್ತಿಗೆದಾರ ಮತ್ತು ಕಾಮಗಾರಿವಾರು ವಿವರ ನೀಡುವುದು) 


